ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಬಸ್‌ ಚಾಲನೆ ವೇಳೆ ಚಾಲಕರು ಮೊಬೈಲ್‌ ಫೋನ್‌ ಬಳಸುತ್ತಿರುವ ಬಗ್ಗೆ 
ಶ್ರೀ ರಘುನಾಥ್‌ರಾವ್‌ ಮಲ್ಮಾಪೂರೆ(ವಿಧಾನಸಭೆಯಿಂದ ಚುನಾಯಿತರಾದವರು) - 


30 (33) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಜುಲೈ-2020 ರಿಂದ ಡಿಸೆಂಬರ್‌ ಅಂತ್ಯದವರೆಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 
ಚಾಲಕರು ಬಸ್‌ ಚಾಲನೆ ವೇಳೆ ತಮ್ಮ ಮೊಬೈಲ್‌ ಫೋನ್‌ ಬಳಕೆ ಮಾಡಿ ಕರ್ತವ್ಯ ಲೋಪ ಎಸಗಿರುವ 
ಎಷ್ಟು ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ; ಡಿಪೋವಾರು ಚಾಲಕರ ಹೆಸರು ಸಹಿತ ವಿವರ ನೀಡುವುದು) 


(ಆ) ಈ ರೀತಿಯ ಕರ್ತವ್ಯ ಲೋಪ ಎಸಗಿರುವ ಚಾಲಕರ ವಿರುದ್ಧ ಸಂಸ್ಥೆ ಯಾವ ನಿಯಮದಡಿ ಏನು ಕ್ರಮ 
ಕೈಗೊಳ್ಳಲಿದೆ; 


(ಇ) ಬಸ್‌ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಜವಾಬ್ದಾರಿ ಚಾಲಕರ ಮೇಲಿದ್ದು, ಚಾಲಕರು ಈ ರೀತಿ 
ಮೊಬೈಲ್‌ ಫೋನ್‌ ಬಳಕೆ ಮಾಡಿ ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟ ಆಡುವ ಈ ಉದ್ಧಟತನವನ್ನು 
ಕೊನೆಗಾಣಿಸುವ ಅಗತ್ಯವಿದ್ದು, ಸರ್ಕಾರ ಕೈಗೊಳ್ಳುವ ಕ್ರಮಗಳಾವುವು; 


(ಈ) ಮೇಲ್ಕಂಡ ಅವಧಿಯಲ್ಲಿ ಪತ್ನೆಹಚ್ಚಲಾದ ಪ್ರಕರಣಗಳಲ್ಲಿ ಎಷ್ಟು ಜನ ಚಾಲಕರ ವಿರುದ್ದ ಯಾವ 
ಕ್ರಮ ಕೈಗೊಳ್ಳಲಾಗಿದೆ; (ಡಿಪೋವಾರು ಚಾಲಕರ ಹೆಸರು ಸಹಿತ ವಿವರ ನೀಡುವುದು) ಕ್ರಮ ಕೈಗೊಳ್ಳದೇ 
ಇದ್ದಲ್ಲಿ ಕಾರಣಗಳೇನು; ಎಷ್ಟು ಸಮಯದಲ್ಲಿ ಅಂತಹ ಚಾಲಕರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು; 


(ಉ) ಚಾಲಕರ ವಿರುದ್ದ ಕ್ರಮ ಕೈಗೊಳ್ಳುವಲ್ಲಿ ಹಿರಿಯ ಅಧಿಕಾರಿಗಳು ವಿಳಂಬ ಧೋರಣೆ 
ಅನುಸರಿಸುತ್ತಿರುವುದು ಅಥವಾ ಚಾಲಕರ ಜೊತೆ ಶಾಮೀಲಾಗಿ ಕ್ರಮ ಕೈಗೊಳ್ಳ ದೇ ಇರುವ ಸಾಧ್ಯತೆ 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಅಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ 
ಯಾವ ಕ್ರಮ ಕೈಗೊಳ್ಳಲಿದೆ? 


